ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 30-03-2021 ಪುಶ್ನೆ ಸಂಖ್ಯೆ: 2071(2444) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ. ಪ್ರತಾಪಚಂದ್ರ ಶೆಟ್ಟ (ಸ್ಠಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 30-03-2021 
ಉತ್ತರಿಸುವ ಸಚಿವರು: ಮಾನ್ಯ ಪೌರಾಡಳಿತ ಮತ್ತು ಸಕ್ಕರೆ ಸಚಿವರು 
ವಿಷಯ: ಒಳಚರಂಡಿ ಯೋಜನೆಯ ತ್ಯಾಜ್ಯ ಶುದ್ದೀಕರಣ ಘಟಿಕದ ಕುರಿತು 
(ಅ) ಕುಂದಾಪುರ ಪುರಸಭಾ ವ್ಯಾಪ್ಲಿಯ 8ನೇ ವಾರ್ಡಿನಲ್ಲಿ ಪುರಸಭೆಯ ಒಳಚರಂಡಿ 


ಯೋಜನೆಯ ತ್ಯಾಜ್ಯ ಶುದ್ದೀಕರಣ ಘಟಕ (ವೆಟ್ಟೆಲ್‌) ನಿರ್ಮಾಣಕ್ಕ ಗುರುತಿಸಿದ ಸ್ಥಳವು 
ಜನವಸತಿ ಪ್ರದೇಶಕ್ಕೆ ಹತ್ತಿರದಲ್ಲಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಇದರ ವಿರ್ಮಾಣಕ್ಕ ಸಾರ್ವಜನಿಕರ ಆಕ್ಷಪವಿರುವುದು ಬಿಜವೇೇ ಪ್ರಸ್ತಾವಿತ ಸ್ಥಳವು 
ಸಿ.ಆರ್‌ ಜಿಡ್‌ ವ್ಯಾಪ್ತಿಗೆ ಬರುವುದೇ; ಬಂದಲ್ಲಿ, ಸಿ.ಆರ್‌ ಜಿಡ್‌ ನಿಂದ ಅನುಮತಿ 
ಪಡೆಯಲಾಗಿದೆಯೇ; (ಸಿ.ಆರ್‌.ಜಿಡ್‌ ಅನುಮತಿ ಪತ್ರದ ಪ್ರತಿ ನೀಡುವುದು) 


(ಇ) ಸದರಿ ಸ್ಥಳವನ್ನು ಖಾಸಗಿಯವರಿಂದ ಖರೀದಿಸುತಿರುವುದು ನಿಜವೇ; ಹೌದಾದಲ್ಲಿ, 
ಯಾವ ದರದಲ್ಲಿ ಯಾರಿಂದ ಖರೀದಿಸಲಾಗುವುದು; ಶಾಸನಬದ್ದವಾಗಿ ಅಳತೆ 
ಮಾಡಲಾಗಿದೆಯೇ; ಮಾಡಿದ್ದಲ್ಲಿ, ಜಾಗದ ನಕ್ನೆಯ ಪ್ರತಿ ಒದಗಿಸುವುದು; 


(ಈ) ಪ್ರಸಾವಿತ ಸ್ಥಳಕ್ಕೆ ದಾರಿಯಿದೆಯೇ; ಇದ್ದಲ್ಲಿ, ದಾರಿಯ ನಕ್ಲೆ ಒದಗಿಸುವುದು; 
ಇಲ್ಲವಾದಲ್ಲಿ, ದಾರಿ ಇಲ್ಲದೇ ಇದ್ದರೂ ಘಟಕವನ್ನು ನಿರ್ಮಿಸುವ ಉದ್ದೇಶವೇನು? 


